ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 27ನೇ ನವೆಂಬರ್‌, 2೦15 
(ಸಮಯ: ಬೆಳಗ್ಗೆ 10.೦೦ ಗಂಟೆಗೆ) 


1. ಶಾಸನ ರಚನೆ 


ವಿಧೇಯಕವನ್ನು ಹಿ೦ದಕ್ಕೆ ಪಡೆಯುವುದು. 


ಕರ್ನಾಟಕ ಜಲಸಾರಿಗೆ ಮಂಡಳ ವಿಧೇಯಕ, 2೦1 
ಶ್ರೀ ಬಾಬುರಾವ್‌ ಚಿಂಚನಸೂರು (ಜವಳ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


2೦1ನೇ ಸಾಅನ ಕರ್ನಾಟಕ ಜಲಸಾರಿಗೆ ಮಂಡಳ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ 


ಕೋರುವುದು. 
2 . ವಿತ್ತೀಯ ಕಾರ್ಯಕಲಾಪ 


1 ಶ್ರೀ ಸಿದ್ದರಾಮಯ್ಯ (ಮಾನ್ಯ ಮುಖ್ಯಮಂತ್ರಿಯವರು) ಅವರು:- ೨೦15-16ನೇ ಸಾಅನ 
ರಾಜ್ಯ ಹಣಕಾಸಿನ ಮಧ್ಯವಾರ್ಷಿಕ ಪರಿಶೀಲನಾ ವರದಿಯನ್ನು ಮಂಡಿಸುವುದು. 


2. 2೦15-16ನೇ ಸಾಅನ ಪೂರಕ ಅಂದಾಜುಗಳ (ಎರಡನೇ ಕಂತು) ಮೇಲೆ ಚರ್ಚೆ. ಉತ್ತರ 
ಹಾಗೂ ಮತಕ್ಕೆ ಹಾಕುವುದು. 


3. ಶಾಸನ ರಚನೆ 


1.ವಿಧೇಯಕಗಳನ್ನು ಮಂಡಿಸುವುದು 


1ಕರ್ನಾಟಕ ಧನ ವಿನಿಯೋಗ (ಸಂಖ್ಯೆ 5) ವಿಧೇಯಕ ೨೦1೮ 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


i 


ಅ) 2೦15ನೇ ಸಾಅನ ಕರ್ನಾಟಕ ಧನ ವಿನಿಯೋಗ (ಸಂಖ್ಯೆ ©} ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2.ಕರ್ನಾಟಕ ಜಲಸಾರಿಗೆ ಮಂಡಳ ವಿಧೇಯಕ, 2೦1೮ 
ಶ್ರೀ ಬಾಬುರಾವ್‌ ಚಿಂಚನಸೂರು ( ಜವಳ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಜಲಸಾರಿಗೆ ಮಂಡಳ ವಿಧೇಯಕವನ್ನು ಮಂಡಿಸಲು ಅನುಮತಿ 
ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
ಪು.ತಿ.ನೋಂ. 


ಇದಿ... 


11 ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಧನ ವಿನಿಯೋಗ (ಸಂಖ್ಯೆ 5) ವಿಧೇಯಕ 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ)2೦15ನೇ ಸಾಅನ ಕರ್ನಾಟಕ ಧನ ವಿನಿಯೋಗ (ಸಂಖ್ಯೆ 5) ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 

ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 

2. ಕರ್ನಾಟಕ ಜಲಸಾರಿಗೆ ಮಂಡಳ ವಿಧೇಯಕ, 2೦15 

ಶ್ರೀ ಬಾಬುರಾವ್‌ ಚಿಂಚನಸೂರು ( ಜವಳ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


ಅ)2೦15ನೇ ಸಾಅನ ಕರ್ನಾಟಕ ಜಲಸಾರಿಗೆ ಮಂಡಳ ವಿಧೇಯಕವನ್ನು 
ಪರ್ಯಾಲೋಚಜಿಸಬೇಕೆಂದು ಸೂಚಿಸುವುದು; 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ಪ್ರಸ್ತಾವ 


ಶ್ರೀ ತನ್ವೀರ್‌ ಸೇಠ್‌, ಶಾಸಕರು ಇವರು - 1984ನೇ ಕರ್ನಾಟಕ ಲೋಕಾಯುಕ್ತ 
ಅಧಿನಿಯಮ (ಕರ್ನಾಟಕ ಲೋಕಾಯುಕ್ತ ತಿದ್ದುಪಡಿ ಅಧಿನಿಯಮ ೨೦15) ನಿಯಮ 6ರ 
ಅವಕಾಶಗಳಡಿ ಕರ್ನಾಟಕ ಉಪಲೋಕಾಯುಕ್ತರನ್ನು (ಶ್ರೀ ಸುಬಾಷ್‌ ಬ ಅಡಿ) 
ಪದಚ್ಯುತಿಗೊಳಸಬೇಕೆಂದು ಪ್ರಸ್ಥಾವ ಮಂಡಿಸುವುದು. 


೮. ವರದಿಯನ್ಕೊಪ್ಲಿಸುವುದು 


ಡಾ: ಎಸ್‌. ರಫೀಕ್‌ ಅಹ್ಮದ್‌, (ಶಾಸಕರು ಮತ್ತು ಅಧ್ಯಕ್ಷರು, ಅಕ್ರಮ ಮರಳು ಗಣಿಗಾರಿಕೆ 
ಸಂಬಂಧ ರಚಿಸಲಾಗಿರುವ ವಿಧಾನಸಭಾ ಸದಸ್ಯರ ಅಧ್ಯಯನ ತಂಡ) ಅವರು - ಅಕ್ರಮ 
ಮರಳು ಗಣಿಗಾರಿಕೆ ಸಂಬಂಧ ರಚಿಸಲಾಗಿರುವ ವಿಧಾನಸಭಾ ಸದಸ್ಯರ ಅಧ್ಯಯನ ತಂಡದ 
"ಮಧ್ಯಂತರ ವರದಿಯನ್ನು” ಮಂಡಿಸುವುದು. 


6. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರಿಗೆ ಕಳುಹಿಸಲಾಗಿರುವ 1೦ ಹಾಗೂ 1ನೇ ಪಟ್ಟಯ ರೀತ್ಯಾ. 


ಗ! ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಮೂವತ್ತನೇ ಪಟ್ಟ 
ಆ) ದಿನಾಂಕ:೭5.1.2೭೦15ರ ೭೨8ನೇ ಪಟಲುಂದ ; 
ವರ್ಗಾವಣೆಯಾದ ಶ್ರೀ ಅ.ಆರ್‌. ಪನೆಟೀಲ್‌ ಅವರ ಲೋಕೋಪಯೋಗಿ ಸಚಿವರು 


ಚುಕ್ಕೆ ಗುರುತಿನ ಪ್ರಶ್ನ ಸಂಖ್ಯೆ:419(5302) 
ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಮೂವತ್ತನೇ ಪಟ್ಟ 


ಹ್‌ 


ಆ. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಸಿ. ಬಾಲಕೃಷ್ಣ, ಎಂ.ಟಿ. ಕೃಷ್ಣಪ್ಪ ಹಾಗೂ ಕೆ.ಎಸ್‌. 


ಮಂಜುನಾಥಗೌಡ ಅವರುಗಳು -- ರಾಮನಗರ ಜಲ್ಲೆ. ಕನಕಪುರ ತಾಲ್ಲೂಕಿನ ಶಿವನಹಳ್ಳಿ ಗ್ರಾಮದಲ್ಲ 
ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟದ ವತಿಯಂದ ಎನ್‌.ಡಿ.ಡಿ.ಅ.ಯ೦ದ ಫಿಹಬಅಟ ಹಾಗೂ 
ವಯಬಲಟ ರಿಪೋರ್ಟ್‌ ಪಡೆಯದೆ. ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಸುವಲ್ಲ ಹಾಗೂ 
ದುಖಾರಿ ಬೆಲೆಯಲ್ಲ ಜಮೀನನ್ನು ಖರೀದಿಸಿ ಒಕ್ಕೂಟಕ್ಕೆ ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ 
ನಷ್ಟವನ್ನು ೦ಟುಮಾಡಿರುವ ಬಗ್ಗೆ ಆಾಸುವುದು. 


೨. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು -- ರಾಜ್ಯದಲ್ಲರುವ ತಾಲ್ಲೂಕು ಕ್ರೀಡಾಂಗಣಗಳನ್ನು 
ಅಭಿವೃದ್ಧಿಪಡಿಸಲು ಸ್ಥಳೀಯ ಶಾಸ ಸಕರನ್ನು ತಾಲ್ಲೂಕು ಕ್ರೀಡಾಂಗಣ ಅಭಿವೃದ್ಧಿ ಸಮಿತಿಗೆ 
ಅಧ್ಯಕ್ಷರನ್ನಾಗಿ ನೇಮಿಸುವ ಬಗ್ಗೆ ಮಾನ್ಯ. ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


2. ಡಾ:ಸಿ.ಎನ್‌. ಅಶ್ಚಥ್‌ನಾರಾಯಣ ಅವರು - ಜ.ಜ.ಎಂ.ಪಿ. ವ್ಯಾಪ್ಲಿಯಲ್ಲ ಸ್ಟಯಂ 

ಮೌಲ್ಯಮಾಪನ ಯೋಜನೆಯಲ್ಲ ಆಸ್ಥಿ ತೆರಿಗೆ ಪಾವತಿಸದವರಿಗೆ ದಂಡ ವಿಧಿಸಲು ಕಾನೂನಿಗೆ 

ತಿದ್ದುಪಡಿ ತರುವ ಬಗ್ಗೆ ಮಾನ್ಯ ಬೆ೦ಗಳೂರು ನಗರಾಭವೃದ್ಧಿ ಮತ್ತು ನಗರ ಯೋಜನಾ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀ ಕೆ.ಜ. ಬೋಪಯ್ಯ ಅವರು - ವಿರಾಜಪೇಟಿ ತಾಲ್ಲೂಕು ಬೊಮ್ಮಾಡು ಗಿರಿಜನ ಕಾಲೋನಿಯ 
ಮೂಲಭೂತ ಸೌಕರ್ಯ ಕಾಮಗಾರಿಗಳಗೆ "ಅರಣ್ಯ cide ಅಧಿಕಾರಿಗಳು 
ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು - ತರೀಕರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭದ್ರಾ 
ಮೇಲ್ದಂಡೆ ಯೋಜನೆಗಾಗಿ ಭೂಸ್ವಾಧೀನಪಡಿಸಿಕೊಂಡಿರುವ ರೈತರ" ಜಮೀನುಗಳಗೆ ಕೇಂದ್ರ 
ಸರ್ಕಾರವು ಇತ್ತೀಚೆಗೆ ನಿಗದಿಪಡಿಸಿರುವ ಪರಿಹಾರವನ್ನು ನೀಡುವ ಬಗ್ಗೆ ಮಾನ್ಯ ಭಾರಿ ಮತ್ತು 
ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಹೆಚ್‌.ಪಿ. ರಾಜೇಶ್‌ ಅವರು -- ದಾವಣಗೆರೆ ಜಲ್ಲೆ ಜಗಳೂರು ತಾಲ್ಲೂಕಿನ ಭದ್ರಾ ಮೇಲ್ದಂಡೆ 
ಯೋಜನೆಯ ಪ್ರಗತಿಯ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ನುತ 
ಸೆಳೆಯುವುದು. 


6. ಶ್ರೀ ಹೆಚ್‌.ಎಸ್‌. ಶಿವಶ೦ಕರ್‌ ಅವರು -- ದಾವಣಗೆರೆ ಜಲ್ಲೆ ಹರಿಹರ ತಾಲ್ಲೂಕಿನ ಹಿರೇಹಳ್ಳ 
ತುಂಗಭದ್ರ ನದಿಯ ಹಿನ್ನೀರಿನಿ೦ದ ರಸ್ತೆ ಸ೦ಪರ್ಕ ಕಡಿತಗೊಳ್ಳುವುದರಿಂದ ಸಾರಥಿ ಚಿಕ್ಕಬದರೆ 
ಗ್ರಾಮಗಳ ಮಧ್ಯೆ ಸೇತುವೆ ನಿರ್ಮಾಣ. ಮಾಡುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ Wicked 


ಎಷ್ಟೆ 
7. ಶ್ರೀ ಪಿ. ರಾಜೀವ್‌ ಅವರು -- ರಾಜ್ಯದ ಪೊಲೀಸ್‌ ಇಲಾಖೆಯಲ್ಲಿ ತರಬೇತಿ ಪಡೆದ ಪೊಲೀಸ್‌ 
ಪೇದೆಗಳನ್ನು ಆರ್ಡರ್ಲಿಗಳನ್ನಾಗಿ ಇಲಾಖೆಯ ಅಧಿಕಾರಿಗಳ ಕುಟುಂಬದವರ ಸೇವೆಗಾಗಿ 
ಬಳಸಿಕೊಳ್ಳುತ್ತಿರುವುದರಿ೦ದ ಆಡ್ಷಿ ವ್ಯವಸ್ಥೆಯನ್ನು ರದ್ದುಪಡಿಸುವ ಬಗ್ಗೆ ಮಾನ್ಯ ಗೃಹ ಸಚಿವರ 
ಗಮನ ಸೆಳೆಯುವುದು. 
8. ಶ್ರೀ ಜ.ಎಸ್‌. ಪಾಟಲ ಅವರು - ನಿರಂತರ ಜ್ಯೋತಿ ಯೋಜನೆಯ ಅಸಮರ್ಪಕ 
ನಿರ್ವಹಣಿಯುಂದ ರೈತರಿಗೆ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಇಂದನ ಸಚಿವರ 
ಗಮನ ಸೆಳೆಯುವುದು. 


೨. ಶ್ರೀ ವಿಜಯಾನಂದ ಎಸ್‌. ಕಾಶಪ್ಪನವರ ಅವರು - ಬಾಗಲಕೋಟೆ ಜಲ್ಲೆಯ ಇಲಕಲ್ಲ ನಗರ 
ಹಾಗೂ ಹುನಗುಂದ ಪಟ್ಟಣದ ಮೂಲಕ ಹಾಯ್ದು ಹೋಗುವ ರಾಷ್ಟ್ರೀಯ ಹೆದ್ದಾರಿ-5೦ರಲ್ಲ 
ಹೊಸಪೇಟಿಯಬುಂದ ಇಲಕಲ್ಲ ಹಾಗೂ ಇಲಕಲ್ಲದಿಂದ ವಿಜಯಪುರದವರೆಗೆ ಸರ್ವೀಸ್‌ ರಸ್ತೆ 
ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ 
ಉಂಬಾಗುತ್ತಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌ ಅವರು -- ರಾಜ್ಯದಲ್ಲಿ ಜ.ಇಡಿ.. ವ್ಯಾಸಂಗ ಮಾಡಲು ಬಯಸಿರುವ 
ವಿದ್ಯಾರ್ಥಿಗಳಗೆ ಪ್ರವೇಶ ಕಲ್ಪಿಸಲು ಸರ್ಕಾರದಿಂದ ಅನುಮತಿ ನೀಡದಿರುವುದರಿಂದ ತೊಂದರೆ 
ಉಂಟಾಗಿರುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಉನ್ನತ ಶಿಕ್ಷಣ 
ಸಚಿವರ ಗಮನ ಸೆಳೆಯುವುದು. 


1. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು - ಬಸವನಬಾಗೇವಾಡಿ ಕ್ಷೇತ್ರದಲ್ಲ 2೦13-14 ಮತ್ತು 
2೦14-15ನೇ ಸಾಅನಲ್ಲ ಸಣ್ಣ ನೀರಾವರಿ ಇಲಾಖೆಯಿಂದ 47೦2 ವಿಶೇಷ ಘಟಕ ಮತ್ತು 
ಗಿರಿಜನ  ಉಪಯೋಜನೆಗಳಡಿಯಲ್ಲ ಕೊಳವೆ ಬಾವಿಗಳ ಮೂಲಕ ನೀರಿನ ಸೌಲಭ್ಯ 
ಕಲ್ಪಸುವುದಕ್ಕಾಗಿ ಆಯ್ಕೆ ಮಾಡಲಾದ ಫಲಾನುಭವಿಗಳಗೆ ಇದುವರೆಗೆ ಕೊಳವೆ ಬಾವಿಗಳನ್ನು 
ಕೊರೆದು ನೀರಿನ ಸೌಲಭ್ಯ ಕಲ್ಚಸದಿರುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು - ಪಾವಗಡ. ಚಳ್ಳಕೆರೆ, ಮೊಣಕಾಲ್ಯೂರು, ಸಂಡೂರು, 
ಹೊಸಪೇಟೆ, ಕೂಡ್ಲಿಗಿ ತಾಲ್ಲೂಕುಗಳ ಗ್ರಾಮಗಳಗೆ ಕುಡಿಯುವ ನೀರಿನ ಯೋಜನೆಯಡಿ 
ಕಾಮಗಾರಿಗಳನ್ನು ಪ್ರಾರಂಭಸುವ ಖಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


13. ಶ್ರೀಯುತರಾದ ಹೆಚ್‌.ಡಿ. ರೇವಣ್ಣ, ಹೆಚ್‌.ಕೆ. ಕುಮಾರಸ್ವಾಮಿ. ಕೆ.ಎಂ. ಶಿವಅಂ೦ಗೇಗೌಡ, 


ಕೋನರಡ್ಡಿ ಹಾಗೂ ಇತರರು - ರಾಜ್ಯದ 136 ತಾಲ್ಲೂಕುಗಳನ್ನು ಬರಗಾಲ ಪೀಡಿತ 
ಪ್ರದೇಶವೆಂದು ಘೋಷಣೆ ಮಾಡಿದ್ದು, ಕೊಳವೆ ಬಾವಿಯ ವಿಫಲತೆಯಿ೦ದ ಜಾನುವಾರುಗಳು 
ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಯಾವುದೇ ಕಾಮಗಾರಿ ನಿರ್ವಹಿಸದಿರುವುದರಿಂದ 
ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 

14. ಡಾ:ಸಿ.ಎನ್‌. ಅಶ್ಚಥ್‌ನಾರಾಯಣ ಅವರು - ಬೆ೦ಗಳೂರು ನಗರಕ್ಕೆ ಸಂಬಂಧಿಸಿದಂತೆ, ರಾಜೀವ್‌ 
ಆವಾಸ್‌ ಯೋಜನೆಯಡಿ 5672 ಮನೆಗಳು ಮಂಜೂರಾಗಿ ರದ್ದಾಗಿರುವ 7 ಯೋಜನೆಗಳನ್ನು 
ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆಯಡಿ ಕೈಗೊಳ್ಳಲು ಸರ್ಕಾರಕ್ಕಿರುವ 
ತೊಂದರೆಗಳ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


ಎಸ್‌.ವೈ. ಕುಳಗೇರಿ 
ಕಾರ್ಯದರ್ಶಿ(ಪ್ರ) 


NR | ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) ಕ 


